KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


c 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಜುಲೈ ೧೫, ೨೦೧೦ ( ಆಷಾಢ ೨೪, ಶಕ ವರ್ಷ ೧೯೩೨ ) ಸಂಚಿಕೆ ೨೮ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಒಳಾಡಳಿತ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಒಣ 169 ಪಿಪಿಇ 2010 , ಬೆಂಗಳೂರು, ದಿನಾಂಕ: 17ನೇ ಜೂನ್, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಣ 169 ಪಿಪಿಇ 2010 ದಿನಾಂಕ 15 - 06 - 2010ರ ತ: ಖೆಯ ಅಂಕಣ (3) ರಲ್ಲಿ 
“ ವರ್ಗಾವಣೆ ಮಾಡಲು ತೀರ್ಮಾನಿಸಿರುವ ಸ್ಥಳ ” ಎಂಬುದರ ಬದಲಾಗಿ “ ಪದನಾಮ ಮತ್ತು ವರ್ಗಾವಣೆ ಮಾಡಲಾದ 
ಸ್ಥಳ ” ಎಂದು ಹಾಗೂ ಅಂಕಣ (3) ರ ಕ್ರಮ ಸಂಖ್ಯೆ ( 2) ರಲ್ಲಿ “ ಸರ್ಕಾರಿ ಅಭಿಯೋಜಕರು , 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ ( ಮಹಿಳೆಯರ ಮೇಲಿನ ದೌರ್ಜನ್ಯ ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ) ( ವಿಶೇಷ ನ್ಯಾಯಾಲಯ ) 
ಬೆಳಗಾವಿ ( ಖಾಲಿ ಹುದ್ದೆಗೆ) ” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ 
ಬದಲಾವಣೆಗಳು ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ.ಸಿ. ಸಿದ್ದಪ್ಪ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ , 
ಪಿ . ಆರ್ . 817 

(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗಗಳು) 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 192 ಎಲ್‌ಇಟಿ 2010 (1), ಬೆಂಗಳೂರು, ದಿನಾಂಕ: 15ನೇ ಜೂನ್, 2010 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಉಪ ಕಾರ್ಮಿಕ ಆಯುಕ್ತರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ 
ಜಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. 


ಕ್ರ . ಸಂ . ಅಧಿಕಾರಿಯ ಹೆಸರು ಮತ್ತು ಪದನಾಮ 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
1 ಶ್ರೀ ಜೆ. ಎಂ . ಜಯದೇವಯ್ಯ , 

ಶ್ರೀ ಟಿ. ಶ್ರೀನಿವಾಸ್ , 
ಉಪಕಾರ್ಮಿಕ ಆಯುಕ್ತರು, 

ಉಪಕಾರ್ಮಿಕ ಆಯುಕ್ತರು, 
ವಲಯ - 2 ಬೆಂಗಳೂರು 

ವಲಯ - 1, ಬೆಂಗಳೂರು ಇವರ ಜಾಗಕ್ಕೆ 
(೩೬೯ ) 


೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೫, ೨೦೧೦ 

ಭಾಗ - ೨ 
2 | ಶ್ರೀ ಟಿ . ಶ್ರೀನಿವಾಸ್ , 

ಶ್ರೀ ಜೆ. ಎಂ . ಜಯದೇವಯ್ಯ , 
ಉಪಕಾರ್ಮಿಕ ಆಯುಕ್ತರು, 

ಉಪಕಾರ್ಮಿಕ ಆಯುಕ್ತರು, 
ವಲಯ - 1, ಬೆಂಗಳೂರು 

ವಲಯ - 2, ಬೆಂಗಳೂರು ಇವರ ಜಾಗಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಎನ್ . ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 818 

ಕಾರ್ಮಿಕ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಕಾಇ 192 ಎಲ್‌ಇಟಿ 2010 (2), ಬೆಂಗಳೂರು, ದಿನಾಂಕ : 15ನೇ ಜೂನ್, 2010 

ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಕಾರ್ಮಿಕ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ ಜಾಗಕ್ಕೆ 
ವರ್ಗಾವಣೆ ಮಾಡಲಾಗಿದೆ. 
ಕ್ರ. ಸಂ . | ಅಧಿಕಾರಿಯ ಹೆಸರು ಮತ್ತು ಪದನಾಮ - 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಶ್ರೀ ಎಂ . ನಾಗರಾಜ್, ಕಾರ್ಮಿಕ ಅಧಿಕಾರಿ , 

ಶ್ರೀ ಎಂ . ಗೋಪಾಲಕೃಷ್ಣ, ಕಾರ್ಮಿಕ ಅಧಿಕಾರಿ , 
ಉಪ ವಿಭಾಗ- 1, ಬೆಂಗಳೂರು 

ಚಾಮರಾಜನಗರ ಇವರ ಜಾಗಕ್ಕೆ 
| ಶ್ರೀ ಎಂ . ಗೋಪಾಲಕೃಷ್ಣ, ಕಾರ್ಮಿಕ ಅಧಿಕಾರಿ, ಶ್ರೀ ಎಂ . ನಾಗರಾಜ್ , ಕಾರ್ಮಿಕ ಅಧಿಕಾರಿ , 
ಚಾಮರಾಜನಗರ | 

ಉಪ ವಿಭಾಗ- 1, ಬೆಂಗಳೂರು ಇವರ ಜಾಗಕ್ಕೆ 
ಶ್ರೀ ಕೆ. ಜಿ. ಜಾನ್ಸನ್, ಕಾರ್ಮಿಕ ಅಧಿಕಾರಿ , 

ಶ್ರೀ ಎಂ . ಆನಂದಮೂರ್ತಿ, ಕಾರ್ಮಿಕ ಅಧಿಕಾರಿ, 
ಉಪ ವಿಭಾಗ - 1, ಚಿಕ್ಕಮಗಳೂರು 

ಉಡುಪಿ ಇವರ ಜಾಗಕ್ಕೆ 
ಶ್ರೀ ಎಂ . ಆನಂದಮೂರ್ತಿ, ಕಾರ್ಮಿಕ ಅಧಿಕಾರಿ, | ಶ್ರೀ ಎ . ಪಿ. ಪುಂಡಲೀಕರಾವ್ , ಕಾರ್ಮಿಕ ಅಧಿಕಾರಿ , 
ಉಡುಪಿ 

ಯಾದಗಿರಿ ಇವರ ಜಾಗಕ್ಕೆ 
ಶ್ರೀ ಎ . ಪಿ . ಪುಂಡಲೀಕರಾವ್ , 

ಶ್ರೀ ಎಸ್ . ಸಿ . ರಾಮಚಂದ್ರ, ಕಾರ್ಮಿಕ ಅಧಿಕಾರಿ , 
ಕಾರ್ಮಿಕ ಅಧಿಕಾರಿ , ಯಾದಗಿರಿ 

ದಾವಣಗೆರೆ ಇವರ ಜಾಗಕ್ಕೆ 
ಶ್ರೀ ಎಸ್. ಸಿ . ರಾಮಚಂದ್ರ, ಕಾರ್ಮಿಕ ಅಧಿಕಾರಿ, ಶ್ರೀ ಕೆ. ಜಿ . ಜಾನ್ಸನ್ , ಕಾರ್ಮಿಕ ಅಧಿಕಾರಿ, 
ದಾವಣಗೆರೆ 

ಉಪ ವಿಭಾಗ - 1, ಚಿಕ್ಕಮಗಳೂರು ಇವರ ಜಾಗಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಎನ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 819 

ಕಾರ್ಮಿಕ ಇಲಾಖೆ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಇ 14 ಬನ್‌ಸೇ 2010 , ಬೆಂಗಳೂರು, ದಿನಾಂಕ: 16ನೇ ಜೂನ್, 2010 
ಶ್ರೀ ತಾರಾನಾಥ ಎಸ್. ರಾಠೋಡ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ ಇವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 18150 - 450 -19500 - 525 - 22650 - 600 
25650ರ ವೇತನ ಶ್ರೇಣಿಯಲ್ಲಿ, ಕಾರ್ಯನಿರ್ವಾಹಕ ಇಂಜಿನಿಯರ್/ ಬಂದರು ಇಂಜಿನಿಯರ್ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಿ, ಮುಂದಿನ ಆದೇಶದವರೆಗೆ ಕಾರ್ಯನಿರ್ವಾಹಕ ಇಂಜಿನಿಯರ್, ಬಂದರು ಮತ್ತು ಮೀನುಗಾರಿಕೆ ವಿಭಾಗ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಉಡುಪಿ ಇಲ್ಲಿಗೆ ಶ್ರೀ ಸಿ. ನಂಜೇಗೌಡ, ಇವರ ವರ್ಗಾವಣೆಯಿಂದ ತೆರವಾದ | 

ನೇಮಿಸಿದೆ. 

ಶ್ರೀ ಸಿ . ನಂಜೇಗೌಡ, ಕಾರ್ಯನಿರ್ವಾಹಕ ಇಂಜಿನಿಯರ್, ಬಂದರು ಮತ್ತು ಮೀನುಗಾರಿಕೆ ವಿಭಾಗ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಇವರನ್ನು ಮುಂದಿನ ಆದೇಶದವರೆಗೆ ಖಾಲಿ ಇರುವ ಬಂದರು ಇಂಜಿನಿಯರ್, 
ನಿರ್ದೇಶಕರ ಕಛೇರಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕಾರವಾರ ಈ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಸಿದ್ದಗಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 820 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 

(ಸೇವೆಗಳು - ಸಿ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೫ , ೨೦೧೦ 

೩೭೧ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಕಾಇ 35 ಎಲ್ಇಟಿ 2010 , ಬೆಂಗಳೂರು, ದಿನಾಂಕ: 15ನೇ ಜೂನ್, 2010 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಸಹಾಯಕ ಕಾರ್ಮಿಕ ಆಯುಕ್ತರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ 
ಜಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. 
ಕ್ರ. ಸಂ . | ಅಧಿಕಾರಿಯ ಹೆಸರು ಮತ್ತು ಪದನಾಮ 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಶ್ರೀ ವೆಂಕಟೇಶ್ ಅಪ್ಪಯ್ಯ ಸಿಂಧಿಹಟ್ಟಿ, 

ಶ್ರೀಮತಿ ಎ . ಜೆ. ಶ್ರೀವಳ್ಳಿ , 
ಸಹಾಯಕ ಕಾರ್ಮಿಕ ಆಯುಕ್ತರು, 

ಸಹಾಯಕ ಕಾರ್ಮಿಕ ಆಯುಕ್ತರು, 
ಮಂಗಳೂರು 

ಚಿಕ್ಕಮಗಳೂರು ಇವರ ಸ್ಥಳಕ್ಕೆ 
ಶ್ರೀಮತಿ ಎ . ಜೆ. ಶ್ರೀವಳ್ಳಿ, 

ಶ್ರೀ ವೆಂಕಟೇಶ್ ಅಪ್ಪಯ್ಯ ಸಿಂಧಿಹಟ್ಟಿ , 
ಸಹಾಯಕ ಕಾರ್ಮಿಕ ಆಯುಕ್ತರು, 

ಸಹಾಯಕ ಕಾರ್ಮಿಕ ಆಯುಕ್ತರು, 
ಚಿಕ್ಕಮಗಳೂರು 

ಮಂಗಳೂರು ಇವರ ಸ್ಥಳಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು. ಎನ್. ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 821 

ಕಾರ್ಮಿಕ ಇಲಾಖೆ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಲೋಇ15 ಬನ್ಸೇ 2010 , ಬೆಂಗಳೂರು, ದಿನಾಂಕ: 16ನೇ ಜೂನ್, 2010 
ಶ್ರೀ ಟಿ . ಎಂ . ಮಂಚೇಗೌಡ, ಸಹಾಯಕ ಇಂಜಿನಿಯರ್, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಇವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 14050 - 350 -14400 - 400 - 16800 - 450 - 19500 - 525 - 22650 
600 - 25050ರ ವೇತನ ಶ್ರೇಣಿಯಲ್ಲಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಯಲ್ಲಿ ಸ್ಥಾನಪನ್ನ ಮುಂಬಡ್ತಿ 
ನೀಡಿ, ಮುಂದಿನ ಆದೇಶದವರೆಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಬಂದರು ಉಪವಿಭಾಗ, ಕಾರವಾರ 
ಇಲ್ಲಿಗೆ ಶ್ರೀ ನಾರಾಯಣಪ್ಪ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ನೇಮಿಸಿದೆ. 

ಶ್ರೀ ನಾರಾಯಣಪ್ಪ , ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಬಂದರು ಉಪವಿಭಾಗ, ಕಾರವಾರ ಇವರನ್ನು 
ಮುಂದಿನ ಆದೇಶದವರೆಗೆ ಶ್ರೀ ತಾರಾನಾಥ ಎಸ್ . ರಾಠೋಡ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಇವರ 
ಮುಂಬಡ್ತಿಯಿಂದ ತೆರವಾದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ನಿರ್ದೇಶಕರ ಕಛೇರಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ, ಕಾರವಾರ ಈ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಸಿದ್ದಗಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 822 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 

(ಸೇವೆಗಳು - ಸಿ) 
ಭಾಷಾಂತರ ನಿರ್ದೇಶನಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ: ಭಾನಿ 44 ಆಡಳಿತ/ ಮುಂಬಡ್ತಿ/2009 , ಬೆಂಗಳೂರು, ದಿನಾಂಕ: 14ನೇ ಜೂನ್, 2010 

ಶ್ರೀಮತಿ ಸೀತಾ ಲಿಂಗಸೂರು, ಪ್ರಥಮ ದರ್ಜೆ ಸಹಾಯಕರು, ವೇತನ ಶ್ರೇಣಿ ರೂ . 8825 – 16000, ಭಾಷಾಂತರ 
ನಿರ್ದೇಶನಾಲಯ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 10800 - 20025ರ 
ವೇತನ ಶ್ರೇಣಿಯ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಶ್ರೀ ಬೈಲರಂಗಯ್ಯ , ಸಹಾಯಕ ಆಡಳಿತಾಧಿಕಾರಿ ಇವರನ್ನು 
ಆಡಳಿತಾಧಿಕಾರಿ ಹುದ್ದೆಗೆ ಮುಂಬಡ್ತಿಗೊಳಿಸಿರುವುದರಿಂದ ತೆರವಾದ ಸ್ಥಾನದಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ ನೇಮಕ 
ಮಾಡಲಾಗಿದೆ. 

ಡಾ . ಕೆ. ಎಸ್ . ಗೀತಾ, 

- ನಿರ್ದೇಶಕರು , 
ಪಿ . ಆರ್ . 823 

ಭಾಷಾಂತರ ನಿರ್ದೇಶನಾಲಯ , ಕರ್ನಾಟಕ ಸರ್ಕಾರ 


229 


PDF837 DOZE, TOOwad ,we 0 % , 9000 


{ JO8 - 9 


HIGH COURT OF KARNATAKA 

NOTIFICATION 
No . GOB (1) 1/ 2010 , Bangalore, Dated 04th June , 2010 
The Presiding Officer of the court of District and Sessions Judge, Chikkaballapur, is 
concurrently appointed as the Presiding Officer of Fast Track Court, Chikkaballapur (Vacant court) with 
immediate effect and until further orders . 

By Order of the High Court, 

R . B . BUDIHAL , 
P . R . 824 

Registrar General 


NOTIFICATION 
No . GOB (1) 3/ 2010 , Bangalore, Dated 05th June , 2010 
The Presiding Officers of the courts mentioned at Column No. 1 below , are concurrently 
appointed as the Presiding officers of the Courts mentioned at Column No. 2 , with effect from the 
afternoon of 29 -05 - 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 
( 1 ) 
1. Prl. Civil Judge and JMFC ., Haveri. Addl. Civil Judge and JMFC ., Haveri. 
2. Civil Judge and I Addl. JMFC ., 

Addl. Civil Judge and II Addl. JMFC ., 
Ranebennur. 

Ranebennur. 
3 . Civil Judge and JMFC., Savanur. Civil Judge and JMFC ., Shiggaon . 

With a direction to itinerate the said court for 
the first three days of the week . 


( 2 ) 


By Order of the High Court, 

R . B . BUDIHAL , 
Registrar General 


P . R . 825 


The Presiding of the Presiding Officernd until further orders . By Order of th 


NOTIFICATION 
No . GOB (1) 1/ 2010 , Bangalore, Dated 04th June , 2010 
The Presiding Officer of the court of Addl. District and Sessions Judge , Belgaum , is 
concurrently appointed as the Presiding Officer of the court of || Addl. District and Sessions Judge , 
Belgaum , (Vacant court) with immediate effect and until further orders . 

By Order of the High Court, 

R .B . BUDIHAL , 
P .R . 826 

Registrar General 
NOTIFICATION 
No. GOB (1) 3/ 2010 , Bangalore, Dated 07th June, 2010 
The Presiding Officers of the courts mentioned at Column No . 1 below , are concurrently 
appointed as the Presiding officers of the Courts mentioned at Column No. 2 , with effect from the 
afternoon of 29-05 - 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 
. (1 ) 
1. Addl. Civil Judge and JMFC || Court, Il Addl. Civil Judge and JMFC II Court, Bidar . 

Bidar . 
2. Prl. Civil Judge and JMFC II Court, Civil Judge and JMFC , Bhalki. 
Bidar. 

By Order of the High Court, 

R .B . BUDIHAL , 
P . R . 827 

Registrar General 


( 2 ) 


2000 - 9 


FADFE37 ODZE, 7000207 ,we 09 , 9000 


22a 


NOTIFICATION 
No . GOB (1) 3/ 2010 , Bangalore , Dated 05th June, 2010 
The Presiding Officers of the courts mentioned at Column No. 1 below , are concurrently 
appointed as the Presiding officers of the Courts mentioned at Column No .2 , with effect from the 
afternoon of 29 -05- 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 


( 2 ) 


- 
1. Civil Judge and JMFC , Koppal. Civil Judge and JMFC, Yelburga . 

Volburga 
2 . Civil Judge and JMFC , Gangavathi. Civil Judge and JMFC , Kushtagi . 

By Order of the High Court, 

R . B . BUDIHAL, 
P .R . 828 

Registrar General 
NOTIFICATION 
No. GOB (1) 3 / 2010 , Bangalore, Dated 08th June, 2010 
The Presiding Officers of the courts mentioned at Column No . 1 below , are concurrently 
appointed as the Presiding officers of the Courts mentioned at Column No . 2 , with effect from 
31-05 - 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 
( 1 ) 

( 2 ) 
1. JMFC II Court, Mangalore . 

JMFC III Court , Mangalore . 
2 . Civil Judge and JMFC , Belthangady. Addl. Civil Judge , Belthangady . 
3 . Prl. Civil Judge, Puttur. 

Addl. Civil Judge and JMFC , Puttur . 
4 . III. Addl. Civil Judge and JMFC , V Addl. Civil Judge and JMFC , Mangalore. 

Mangalore . 
5 . I Addl. Civil Judge , Mangalore . 

IV Addl. Civil Judge and JMFC , Mangalore . 
6 . JMFC V Court, Mangalore . 

JMFC IV Court, Mangalore . 
7. |1 Addl. Civil Judge, Mangalore. Civil Judge and JMFC , Moodabidri. 


By Order of the High Court , 

R . B . BUDIHAL , 
Registrar General 


P.R . 829 


NOTIFICATION 
No . GOB (1) 3 / 2010 , Bangalore, Dated 11th June , 2010 
The Presiding Officers of the courts mentioned at Column No . 1 below , are concurrently 
appointed as the Presiding officers of the Courts mentioned at Column No. 2 , with effect from 
31- 05 - 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 
( 1 ) 
1. Addl. Civil Judge , Malur. 

|| Addl. Civil Judge and JMFC , Malur. 
2 . Prl. Civil Judge, Kolar . 

II Addl. Civil Judge , Kolar. 
3 . Civil Judge and JMFC , Srinivasapur. Addl. Civil Judge Srinivasapur . 
4 . Prl . Civil Judge & Addl. JMFC , K . G . F . 1 Addl. Civil Judge and JMFC , K .G . F . 


( 2 ) 


By Order of the High Court, 

R .B . BUDIHAL , 
Registrar General 


P . R . 830 


228 


PDF837 DOZE, TOOwad ,we 0 % , 9000 


2007 – 9 


NOTIFICATION 
No. GOB (1) 2 / 2010 , Bangalore , Dated 03rd June , 2010 
The Presiding Officer of the court of Addl. Senior Civil Judge , Gokak , is concurrently appointed 
as the Presiding Officer of the Court of I| Addl. Senior Civil Judge and JMFC , Gokak, with immediate 
effect and until further orders . 

By Order of the High Court , 

R . B . BUDIHAL , 
P . R . 831 

Registrar General 
NOTIFICATION 
No. GOB (1) 3/ 2010 , Bangalore , Dated 7th June, 2010 
The Presiding Officers of the courts mentioned at Column No. 1 below , are concurrently 
appointed as the Presiding officers of the Courts mentioned at Column No . 2 , with effect from 
31 -05 - 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 
( 1 ) 
1. Addl. Senior Civil Judge , Davanagere. JMFC Court, Davanagere . 
2 . Civil Judge and JMFC , Harapanahalli. Civil Judge and JMFC , Jagalur. 


( 2 ) 


By Order of the High Court, 

R . B . BUDIHAL, 
P . R . 832 

Registrar General 
NOTIFICATION 
No . GOB (1) 2/2010 , Bangalore, Dated 11th June , 2010 
The Presiding Officer of the court of Addl. Senior Civil Judge, Kolar, is concurrently appointed 
as the Presiding Officer of the court of III Addl. Senior Civil Judge, Kolar, with immediate effect and until 
further orders . 

By Order of the High Court , 

R . B . BUDIHAL, 
P .R . 833 

Registrar General 
NOTIFICATION 
No. GOB (1) 3/2010, Bangalore, Dated 10th June, 2010 
The Presiding Officer of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No. 2 , with effect from 
31-05 -2010 and until further orders : 
Designation of the Presiding Officer 

Name of the vacant courts to which concurrent 

appointment is made 
( 1 ) 

( 2 ) 
1. Prl. I Civil Judge and JMFC .,Mysore. Il Addl. I Civil Judge and JMFC ., Mysore 
2 . I Addl. I Civil Judge and JMFC ., III Addl. I Civil Judge and JMFC ., Mysore. 

Mysore . 
3. Addl. I Civil Judge and JMFC ., IV Addl. Civil Judge and JMFC ., Mysore 

Mysore 
4 . JMFC II Court,Mysore . 

V Addl. Civil Judge and JMFC , Mysore 
5 . Senior Civil Judge and JMFC , 

Addl. Civil Judge and JMFC , Nanjangud 
Nanjangud, 

- on Criminal and Administration side. 
6 . ||| Addl. Senior Civil Judge , Mysore Addl. Civil Judge and JMFC , Nanjangud 

- on Civil Side 
7 . Senior Civil Judge , T. Narasipura . Civil Judge and JMFC , T . Narasipura 

- On Criminal and Administration side. 
8 . IV Addl. Senior Civil Judge and 

Civil Judge and JMFC , T . Narasipura 
JMFC , Mysore 

- On Civil side 
9. Civil Judge and JMFC, K .R . Nagar. Civil Judge and JMFC , Hunsur 

- On Civil side 


220 - 9 FODFE37 ODZIE, TOOLID, we 0 % , 9000 

2238 
10. Senior Civil Judge and JMFC , Hunsur. Civil Judge and JMFC , Hunsur 

– On Cirminal and Administration side. 
11. JMFC III Court, Mysore 

Civil Judge and JMFC , H . D . Kote 

By Order of the High Court , 

R . B . BUDIHAL , 
P . R . 834 

Registrar General 
NOTIFICATION 
No . GOB (1) 15 (81)/ 2009 , Bangalore , Dated 14th June , 2010 
Sri D .R . Venkatasudarshan , I| Addl. District and Sessions Judge , Gulbarga , is permitted to 
surrender 30 days of Earned Leave from 02 -05 - 2010 to 31 -05 - 2010 (bdi), for the block period 2009- 10 . 

The officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
P . R . 835 

Deputy Registrar 
NOTIFICATION 
No . GOB (1) 16 (81)/2009, Bangalore, Dated 14th June , 2010 
Sri M . Ramachandra , Prl. Senior Civil Judge and CJM ., Bijapur, is permitted to surrender 30 
days of Earned Leave from 01-06 -2010 to 30 -06 -2010 (bdi), for the block period 2009- 10 . 

The officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
P . R . 836 

Deputy Registrar 
NOTIFICATION 
No. GOB (1) 19 (70 )/ 2010 , Bangalore , Dated 11th June , 2010 
Smt. K . Sukanya , the then I Addl. District and Sessions Judge , Tumkur, (now retired ) is granted 
Earned Leave for 05 days from 06 -03 -2010 to 10 -03 -2010 (bdi), on Medical Grounds . 

The Il Addl. District and Sessions Judge, Tumkur, has been placed in additional charge of the 
court of the I Addl. District and Sessions Judge , Tumkur, during the above said period . 

Smt. K . Sukanya, the then | Addl. District and Sessions Judge , Tumkur , (now retired) is 
re -posted to the same post on expiry of the above said leave period . 


By Order of the High Court, 
P . R . 837 

Deputy Registrar 
NOTIFICATION 
No. GOB (1) 3 /2010 , Bangalore, Dated 2nd June, 2010 
The Presiding Officers of the Courts mentioned at Column No .1 below , are concurrently 
appointed as the Presiding Officers of the Courts mentioned at Column No. 2 , with effect from 
31 - 05 - 2010 and until further orders : 

Name of the vacant courts to which concurrent 
Designation of the Presiding Officer 

appointment is made 
( 1) 

(2 ) 
1. III Addl. Civil Judge , Belgaum . 

Addl. Civil Judge , Belgaum . 
2 . Addl. Senior Civil Judge, Gokak . 

Addl. Civil Judge and JMFC , Gokak 
3. JMFC IV Court , Belgaum . 

JMFC II Court, Belgaum 
4 . Addl. Civil Judge and JMFC , Chikodi Civil Judge and JMFC , Nippani 

By Order of the High Court, 

R .B . BUDIHAL , 
P .R . 838 

Registrar General 


228 FDFEIT DO ZOTE , AU SO Job ,wes, 09 , 9000 

XƏ7 - 9 
NOTIFICATION 
No. GOB (1) 15 (77 )/2009, Bangalore , Dated 14th June , 2010 
Sri D . Y . Basapur, Presiding Officer , Fast Track Court-VI, Bangalore , is permitted to surrender 
30 days of Earned Leave from 01- 05 - 2010 to 30 - 05 - 2010 ( bdi), for the block period 2009- 10 . 

The officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S.Rs . 


By Order of the High Court , 
P .R . 839 

Deputy Registrar 
NOTIFICATION 
No . GOB (1) 3/2010 , Bangalore, Dated 2nd June, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No .2 , with effect from 
31 -05 - 2010 and until further orders : 


Designation of the Presiding Officer 


Name of the vacant courts to which concurrent 

appointment is made 


(1) 


- (2 ) 


1. Prl. Civil Judge and JMFC II Court , 

Addl. Civil Judge and JMFC III Court , Raichur 
Raichur 
2 . Civil Judge and JMFC , Sindhanur. Civil Judge and JMFC ,Manvi 
3. Civil Judge and JMFC , Lingasugur . Civil Judge and JMFC , Deodurg . 
4 . Civil Judge and JMFC , Sindhanur . Addl. Civil Judge and JMFC , Sindhanur. 

By Order of the High Court , 

R .B . BUDIHAL , 
P .R . 840 

Registrar General 
NOTIFICATION 
No. GOB (I) 1/2010 , Bangalore , Dated 2nd June, 2010 
The Presiding Officer of the court of District and Sessions Judge, Yadigir, is concurrently 
appointed as the Presiding Officer of the Fast Track Court, Yadgir, with immediate effect and until 
further orders . 

By Order of the High Court, 

R . B . BUDIHAL , 
P .R . 841 

Registrar General 


NOTIFICATION 
No . GOB (1) 134/ 2008 , Bangalore, Dated 2nd June , 2010 
In modification of the earlier Notification of even No. GOB (1) 134 /2008 dated : 30 .09 .2009, 
Sri. M . Raju , the then Judge , Family Court, Gulbarga (now retired ), is granted leave for the following 
periods, on Medical Grounds , 

1 . Earned Leave for 28 days from 24 .03 . 2008 to 20 .04 .2008 (bdi). 
2 . Summer Vacation from 21. 04 . 2008 to 25 . 05 .2008 (bdi). 
3 . HPL for 17 days from 26 .05 .2008 to 11 .06 .2008 (bdi). 

Earned Leave for 19 days from 12 .06 .2008 to 30 . 06 . 2008 (bdi). 
Earned Leave for 76 days from 01. 07 . 2008 to 14 .09 . 2008 (bdi). 
Earned Leave for 26 days from 06 . 10 .2008 to 31. 10 . 2008 (bdi) with permission to prefix and 
suffix the General Holidays on 05 . 10 . 2008 , 01. 11 .2008 and 02 . 11. 2008 . 
i) The Presiding Officer , Labour Court , Gulbarga , has been placed in additional charge of the 

Family Court, Gulbarga, from 24 .03. 2008 to 20 . 04 . 2008 (bdi) and from 26 .05 . 2008 to 
30 .06 . 2008 (bdi). 


4 . 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೫ , ೨೦೧೦ 


೩೭೭ 


ii) 


The Prl. District and Sessions Judge , Gulbarga , from 21. 04 . 2008 to 05 .05 .2008 and the 
| Addl. District and Sessions Judge , Gulbarga , from 06 .05 .2008 to 25 . 05 .2008 , have been 
placed in additional charge of the Family Court , Gulbarga . 
The Presiding Officer , Labour Court , Gulbarga , has been placed in concurrent charge of 
the Family Court, Gulbarga, from 01.07 .2008 to 14 .09 .2008 (bdi) and from 05 . 10 .2008 to 
02 .11 . 2008 ( bdi). 


Sri . M . Raju, the then Judge, Family Court, Gulbarga (now retired), is re- posted to the same 
post on expiry of the above said leave period . 

By Order of the High Court , 
P . R . 842 

DEPUTY REGISTRAR 


NOTIFICATION 
No . GOB (1) 3/ 2010 , Bangalore, Dated 07th June , 2010 
The Presiding Officer of the court of || Addl. Civil Judge and JMFC ., Udupi, is concurrently 
appointed as the Presiding Officer of the Courts of Prl. Civil Judge and Il Addl. Civil Judge , Karkala , with 
a direction to itinerate the said courts for three days in a week , with immediate effect and until further 
orders . 

By Order of the High Court , 

R . B . BUDIHAL, 
P . R . 843 

Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 141 ಎಸ್‌ಐಎಸ್ 2010, ಬೆಂಗಳೂರು, ದಿನಾಂಕ: 18ನೇ ಜೂನ್, 2010 | 

ಶ್ರೀ ಡಿ.ಎಸ್. ವಿಶ್ವನಾಥ್, ಐ. ಎ . ಎಸ್., ಜಿಲ್ಲಾಧಿಕಾರಿ, ಬಾಗಲಕೋಟೆ ಜಿಲ್ಲೆ ರವರಿಗೆ, ದಿನಾಂಕ : 
16 - 06 - 2010ರಿಂದ 17 - 07 - 2010 ರವರೆವಿಗೆ ( ಉ . ದಿ. ಸೇ .) 32 ದಿನಗಳ ಪರಿವರ್ತಿತ ರಜೆಯನ್ನು ವೈದ್ಯಕೀಯ 
ಹಿನ್ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ. 

ಶ್ರೀ ಡಿ . ಎಸ್ . ವಿಶ್ವನಾಥ್, ಐ . ಎ . ಎಸ್., ರವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ , ಜಿಲ್ಲಾ 
ಪಂಚಾಯತ್, ಬಾಗಲಕೋಟೆ ಇವರನ್ನು ಜಿಲ್ಲಾಧಿಕಾರಿ, ಬಾಗಲಕೋಟೆ ಜಿಲ್ಲೆ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ . 

ಇದೇ ಸಮ ಸಂಖ್ಯೆಯ ದಿನಾಂಕ 15 - 06 - 2010ರ ಸರ್ಕಾರದ ಅಧಿಸೂಚನೆಯಲ್ಲಿ ಅಪರ ಜಿಲ್ಲಾಧಿಕಾರಿ, 
ಬಾಗಲಕೋಟೆ ಜಿಲ್ಲೆ ಇವರನ್ನು ಜಿಲ್ಲಾಧಿಕಾರಿ, ಬಾಗಲಕೋಟೆ ಜಿಲ್ಲೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿದ್ದ ಆದೇಶವನ್ನು 
ರದ್ದುಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 844 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1) 

ಅಧಿಸೂಚನೆ 
- ಸಂಖ್ಯೆ: ಸಿಆಸುಇ 144 ಆಸೇವ 2010 , ಬೆಂಗಳೂರು, ದಿನಾಂಕ: 17ನೇ ಜೂನ್, 2010 

ಶ್ರೀ ಮದನ್. ಜಿ. ನಾಯಕ್ , ಕೆ.ಎ .ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ , ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು , ಹಾಸನ 
ಜಿಲ್ಲೆ, ಹಾಸನ ಹುದ್ದೆಗೆ - ಶ್ರೀ ಕೆ. ಸುಬ್ರಾಯ ಕಾಮತ್, ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 

ಶ್ರೀ ಕೆ. ಸುಬ್ರಾಯ ಕಾಮತ್, ಕೆ. ಎ . ಎಸ್., ( ಹಿರಿಯ ಶ್ರೇಣಿ) ಅಧಿಕಾರಿ, ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ 
ಜಿಲ್ಲಾ ದಂಡಾಧಿಕಾರಿಗಳು, ಹಾಸನ ಜಿಲ್ಲೆ, ಹಾಸನ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಹುದ್ದೆಗೆ - ಶ್ರೀ ಮದನ್. ಜಿ.ನಾಯಕ್, ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 845 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


೩೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೫ , ೨೦೧೦ 


XƏ7 - 9 


HIGH COURT OF KARNATAKA 

NOTIFICATION 
No . GOB (1) 15 (72)/2009, Bangalore , Dated 18th June, 2010 
Sri M . C . Sachidananda Prasad , III Addl. District and Sessions Judge , Tumkur, is permitted to 
surrender 30 days of Earned Leave from 02-05 - 2010 to 31 -05 -2010 ( bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court , 
PR . 846 

Deputy Registrar. 
NOTIFICATION 
No . GOB (1) 289/2009 & 19(639)/2010, Bangalore , Dated 21st June , 2010 

Smt. Mala N . D ., Prl . Civil Judge , Kolar, is granted Maternity Leave for 135 days from 
05 -12-2009 to 18 -04 - 2010 (bdi). 

The I Addl. Civil Judge , Kolar , has been placed in additional charge of the court of the Prl. Civil 
Judge , Kolar , during the above said period. 

Smt. Mala N . D . Prl . Civil Judge , Kolar , is re -posted to the same post on expiry of the above 
said leave period . 

By Order of the High Court, 
PR . 847 

Deputy Registrar. 


No. GOB () 1/2010 NOTIFICATION 


from 12-022Addl.Civil Judgempara during the above,Siddapur,is re-po 


No . GOB (1) 1/2010 , Bangalore, Dated 14th June , 2010 
The Presiding Officer of the Fast Track Court - III, Dharwad , is concurrently appointed as the 
Presiding Officer of Fast Track Court -l, Dharwad (Vacant Court), with immediate effect and until further 
orders . 

By Order of the High Court, 

R . B . BUDIHAL , 
PR . 848 

Registrar General 
NOTIFICATION 
No. GOB (1) 19 (519 )/2010 , Bangalore , Dated 21st June, 2010 
Sri Girisha Bhat. K ., Civil Judge and JMFC , Siddapur, is granted Paternity Leave for 15 days 
from 12 -03- 2010 to 26 -03 - 2010 (bdi). 

The Addl. Civil Judge and JMFC , Sirsi, has been placed in additional charge of the court of the 
Civil Judge and JMFC , Siddapura , during the above said period . 

Sri Girisha Bhat. K ., Civil Judge and JMFC , Siddapur, is re - posted to the same post on expiry of 
the above said leave period . 

By Order of the High Court, 
PR . 849 

Deputy Registrar. 
NOTIFICATION 
No. GOB (1) 3/ 2010 , Bangalore , Dated 16th June, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No . 2 , with effect from 
31 -05 -2010 and until further orders : 

Name of the vacant courts to which concurrent 
Designation of the Presiding Officer 

appointment is made . 


1. 
2 . 
3. 
4 . 
5 . 


Prl. Civil Judge and JMFC , Doddaballapura 
Civil Judge and JMFC , Devanahalli 
Civil Judge and JMFC , Anekal. 
Prl. Il Civil Judge, Bangalore 
Civil Judge and JMFC , Hoskote 


Addl. Civil Judge and JMFC , Doddaballapura 
Addl. Civil Judge and JMFC , Devanahalli 
Addl. Civil Judge, JMFC , Anekal 
Addl. Il Civil Judge, Bangalore 
Addl. Civil Judge and JMFC , Hoskote 


By Order of the High Court , 

R . B . BUDIHAL , 
Registrar General. 


PR . 850 


2000 - 9 


FADFE37 ODZE, 7000207 ,we 09 , 9000 


226 


NOTIFICATION 
No . GOB (1) 17 ( 15 )/ 2009 , Bangalore , Dated 18th June , 2010 
Sri P . J. Somasekhar, Prl. Civil Judge and JMFC ., Sindhanur, is permitted to surrender 30 days 
of Earned Leave from 01- 06 - 2010 to 30 - 06 -2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
PR . 851 

Deputy Registrar . 


NOTIFICATION 
No. GOB (1) 15 (78 )/2009 , Bangalore, Dated 18th June, 2010 
Sri K . S . Thimmannachar, Presiding Officer, Fast Track Court- XVI, Bangalore, is permitted to 
surrender 30 days of Earned Leave from 01-05 - 2010 to 30 - 05 - 2010 ( bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C .S .Rs. 

By Order of the High Court , 
PR . 852 

Deputy Registrar. 


NOTIFICATION 
No . GOB (1) 3 / 2010, Bangalore, Dated 16th June , 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No.2 , with effect from the 
afternoon of 29-05 - 2010 and until further orders : 


Designation of the Presiding Officer 


Name of the vacant courts to which concurrent 

appointment is made 


1 . 


2 . 


1 Addl. Civil Judge and JMFC ., I Court, II Addl. Civil Judge and JMFC ., Il Court, Gadag 
Gadag 
Senior Civil Judge and CJM ., Gadag Civil Judge and JMFC ., Laxmeshwar 

Civil Judge and JMFC ., Mundaragi 


By Order of the High Court, 

R . B . BUDIHAL , 
Registrar General 


P . R . 853 


NOTIFICATION 
No. GOB (1) 3 / 2010 , Bangalore , Dated 16th June, 2010 

PART -A 
Sri Prabhakara Rao , Addl. Civil Judge and JMFC ., Khanapur, is transferred and posted as Civil 
Judge and JMFC ., Athani (vacant court) in the interest of public service , to take effect immediately . 


PART- B 
The Presiding Officer of the court of Civil Judge and JMFC ., Khanapur , is concurrently 
appointed as the Presiding Officer of the court of Addl. Civil Judge and JMFC ., Khanapur , with effect 
from the date of relief of Sri Prabhakara Rao and until further orders . 

By Order of the High Court , 

R . B . BUDIHAL , 
P . R . 854 

Registrar General 


೩೮೦ DES37 ODZE, nodoso, we 03 , 9000 

2007 – 9 
NOTIFICATION 
No . GOB (0) 16 (71)/ 2009 , Bangalore , Dated 18th June, 2010 
Smt. Saraswathi Vishnu Kosandar, Addl. Senior Civil Judge, Hassan , is permitted to surrender 
30 days of Earned Leave from 01-06 - 2010 to 30 -06 - 2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K .C .S .Rs. 

By Order of the High Court , 
P . R . 855 

Deputy Registrar 


NOTIFICATION 
No. GOB (1) 15 (86 )/2009, Bangalore , Dated 18th June , 2010 
Sri H .M . Nanjunda Swamy, XXII Addl. City Civil and Sessions Judge , Bangalore , is permitted to 
surrender 30 days of Earned Leave from 04 - 05 - 2010 to 02- 06 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S.Rs . 

By Order of the High Court , 
P . R . 856 

Deputy Registrar 


NOTIFICATION 
No . GOB (1) 19/(708 )/ 2010, Bangalore , Dated 18th June, 2010 
The Presiding Officer of the Prl. Civil Judge and JMFC , Bhadravathi, is concurrently appointed 
as Presiding Officer of the Addl. and I| Addl. Civil Judge and JMFC , Bhadravathi, during the leave 
period of Smt. G .K . Dakshayini, | Addl. Civil Judge and JMFC ., Bhadravathi, for 11 days from 
04 - 06 - 2010 to 14 -06 - 2010 (bdi). 

By Order of the High Court, 
P . R . 857 

Registrar (Judicial) 


NOTIFICATION 
No. GOB (1) 15 (63)/2009, Bangalore , Dated 18th June , 2010 
Sri P . G . Nadgouda , the then II Addl. Prl. Judge , Family Court, Bangalore, presently working as 
| Addl. Prl. Judge , Family Court , Bangalore , is permitted to surrender 30 days of Earned Leave from 
01 -05 - 2010 to 30 -05 -2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S.Rs . 

By Order of the High Court , 
P . R . 858 

Deputy Registrar 


NOTIFICATION 
No. GOB (1) 1/2010 , Bangalore , Dated 21st June , 2010 
The Presiding Officer of Fast Track Court- II ,Mandya , is concurrently appointed as the Presiding 
Officer of Fast Track Court , Srirangapatna (Vacant Court ), with effect from 24 -05 - 2010 and until further 
orders . 

By Order of the High Court, 

R . B . BUDIHAL , 
P . R . 859 

Registrar General 


2000 - 9 


FADFE37 ODZE, 7000m2 ,we 09 , 9000 


200 


NOTIFICATION 
No. GOB (1) 3 / 2010 , Bangalore , Dated 21st June , 2010 
The Presiding Officers of the Courts mentioned at Column No. 1 below , are concurrently 
appointed as the Presiding officers of the Courts mentioned at Column No. 2 , with effect from 
31-05 - 2010 and until further orders : 


Designation of the Presiding Officer 


( 1 ) 
1. Addl. Civil Judge and JMFC ., Mandya 
2. Civil Judge and JMFC ., Maddur 


Name of the vacant courts to which concurrent 

appointment is made 

(2 ) 
JMFC Court ,Mandya 
Addl. Civil Judge and JMFC.,Maddur 


3 . Prl. Civil Judge and JMFC ., Malavalli 


Addl. Civil Judge and JMFC ., Malavalli 
Civil Judge and JMFC ., Nagamangala 


Judge 


and 


JMFC ., 


4 . Senior Civil 

Nagamangala 


Judge 


and 


JMFC ., Civil Judge and JMFC ., Pandavapura 


5 . Senior Civil 

Pandavapura 


By Order of the High Court, 

R .B . BUDIHAL , 
Registrar General 


P .R . 860 


NOTIFICATION 
No. GOB (1) 15 (76 )/2009, Bangalore, Dated 18th June , 2010 
Sri A . C . Vidyadhara , District and Sessions Judge , Chamarajanagar, is permitted to surrender 
30 days of Earned Leave from 01- 05 - 2010 to 30 - 05 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S .Rs. 

By Order of the High Court , 
P . R . 861 

Deputy Registrar 


Th 


NOTIFICATION 
No. GOB (I) 17 (16 )/2009 , Bangalore, Dated 18th June, 2010 
Sri A .K . Nagarajappa , Prl. I Civil Judge and JMFC., Mysore , is permitted to surrender 30 days 
of Earned Leave from 01-06 -2010 to 30 -06 -2010 (bdi), for the block period 2009- 10 . 

The Officer shall be paid pay and allowances admissible for the period of leave so surrendered 
at the rate of 1 /30h of the monthly pay and allowances for each day of leave surrendered as per the 
provisions contained in Rule 118 (2 ) of K .C .S .Rs. 

By Order of the High Court, 
P . R . 862 

Deputy Registrar 


NOTIFICATION 
No. GOB (1) 1/2010, Bangalore, Dated 15th June, 2010 
The Presiding Officer of the court of V Addl. District and Sessions Judge , Mysore , is 
concurrently appointed as the Presiding Officer of the Court of VI Addl. District and Sessions Judge , 
Mysore (Vacant Court ), with immediate effect and until further orders . 

By Order of the High Court, 

R . B . BUDIHAL , 
P . R . 863 

Registrar General 


೩೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೫ , ೨೦೧೦ 


ಭಾಗ - ೨ 


NOTIFICATION 
No. GOB (1) 3/ 2010 , Bangalore, Dated 15th June , 2010 
The Presiding Officers of the Courts mentioned at Column No. 1 below , are concurrently 
appointed as the Presiding officers of the Courts mentioned at Column No . 2 , with effect from 31 -05 
2010 and until further orders : 

Name of the vacant courts to which concurrent 
Designation of the Presiding Officer 

appointment is made 

( 2 ) 
1. The Prl. Civil Judge , Davangere Addl. Civil Judge , Davangere 
2. The Civil Judge and JMFC .,Harihar Civil Judge and JMFC ., Honnali 

By Order of the High Court, 

R . B . BUDIHAL , 
P . R . 864 

Registrar General 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 31 ಎಟಿಎಸ್ 2010 ( ಪಿ - 1 ), ಬೆಂಗಳೂರು, ದಿನಾಂಕ: 15ನೇ ಜೂನ್, 2010 

ಶ್ರೀ ಎ . ಗೋವಿಂದಭಟ್, ತಹಶೀಲ್ದಾರ್‌, ಗ್ರೇಡ್-1, ಕಂದಾಯ ಇಲಾಖೆ, ಸ್ಥಳ ನಿರೀಕ್ಷಣೆಯಲ್ಲಿರುವ, ಇವರನ್ನು 
ಶ್ರೀಮತಿ. ಎನ್. ಸಿ. ಉಷಾರಾಣಿ, ತಹಶೀಲ್ದಾರ್‌, ಕೆ. ಎ . ಟಿ., ಬಹುಮಹಡಿಗಳ ಕಟ್ಟಡ, ಬೆಂಗಳೂರು ಇವರ 
ತೆರವಾದ ಸ್ಥಾನಕ್ಕೆ , ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ , ಸಾರ್ವಜನಿಕ ಹಾಗೂ ಆಡಳಿತ 
ಹಿತದೃಷ್ಟಿಯಿಂದ ವರ್ಗಾಯಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 865 

ಕಂದಾಯ ಇಲಾಖೆ (ಸೇವೆಗಳು - 3) 


ತಿದ್ದುಪಡಿ 
ಸಂಖ್ಯೆ: ಕಂಇ 40 ಎಟಿಎಸ್ 2010 , ಬೆಂಗಳೂರು, ದಿನಾಂಕ : 14ನೇ ಜೂನ್, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 24 ಎಟಿಎಸ್ 2010, ದಿನಾಂಕ : 11 - 06 - 2010ರಲ್ಲಿನ 
ಕ್ರ. ಸಂ . 10ರಲ್ಲಿರುವ “ ಶ್ರೀ ಜಿ.ಎನ್. ಬಸವರಾಜು, ತಹಶೀಲ್ದಾರ್‌, ಹಾಲಿ ಸಹಾಯಕ ನಿರ್ದೇಶಕರು , ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ” ಎಂಬುದರ ಬದಲಾಗಿ “ಶ್ರೀ ಜಿ.ಎನ್. ಬಸವರಾಜು, ತಹಶೀಲ್ದಾರ್‌, ಸ್ಥಳ ನಿರೀಕ್ಷಣೆಯಲ್ಲಿರುವ ” ಎಂದು ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 866 

ಕಂದಾಯ ಇಲಾಖೆ (ಸೇವೆಗಳು - 3) 


ಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 303 ಸಅಸೇ 2010 , ಬೆಂಗಳೂರು, ದಿನಾಂಕ: 21ನೇ ಜೂನ್, 2010 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 
[ ಕ್ರ. ಸಂ . | ಅಧಿಕಾರಿಯ ಹೆಸರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ವರ್ಗಾಯಿಸಲಾದ ಇಲಾಖೆ ಹಾಗೂ ಹುದ್ದೆ 

ಇಲಾಖೆ 
| ಶ್ರೀ ಬಿ . ಎನ್. ಜಗದೀಶ್, ಅಧೀನ ಕಾರ್ಯದರ್ಶಿ , | ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ 
ಆರ್ಥಿಕ ಇಲಾಖೆ ( ಅಬಕಾರಿ) 

( ತಾಂತ್ರಿಕ ಶಿಕ್ಷಣ ) - ಖಾಲಿ ಹುದ್ದೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೫, ೨೦೧೦ 


೩೮೩ 


ಶ್ರೀ ಎಸ್ . ಜಿ. ನಾರಾಯಣ, ಅಧೀನ ಕಾರ್ಯದರ್ಶಿ , 
ಯುವಜನ ಸೇವಾ ಇಲಾಖೆ 


ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಅಬಕಾರಿ) – 
ಶ್ರೀ ಬಿ. ಎನ್. ಜಗದೀಶ್, ಇವರ ಸ್ಥಾನದಲ್ಲಿ 
ಅಧೀನ ಕಾರ್ಯದರ್ಶಿ , ಯುವಜನ ಸೇವಾ ಇಲಾಖೆ 
ಶ್ರೀ ಎಸ್. ಜಿ . ನಾರಾಯಣ, ಇವರ ಸ್ಥಾನದಲ್ಲಿ 


ಶ್ರೀ ಎಂ .ಎಸ್ . ಶಿವರಾಮ್, 
ಅಧೀನ ಕಾರ್ಯದರ್ಶಿ - ನೇಮಕಾತಿ ನಿರೀಕ್ಷಣೆಯಲ್ಲಿ 


ಶ್ರೀ ಎಂ . ವಾಸುದೇವಮೂರ್ತಿ, 
ಅಧೀನ ಕಾರ್ಯದರ್ಶಿ , ಸಿಆಸುಇ (ಕಾರ್ಯಕಾರಿ) 


ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು -3) – 
ಖಾಲಿ ಹುದ್ದೆ 


ಶ್ರೀ ಎಚ್. ಶೇಖರಪ್ಪ, ಅಧೀನ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ (ಕಾನೂನು ಕೋಶ) 


ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಇ - ಪ್ರೊಕ್ಯೂರ್‌ಮೆಂಟ್) 
- ಶ್ರೀ ಕೆ. ನಾಗೇಶ್, ಇವರ ಸ್ಥಾನದಲ್ಲಿ 


ಶ್ರೀ ಕೆ. ನಾಗೇಶ್, ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಇ - ಪ್ರೊಕ್ಯೂರ್‌ಮೆಂಟ್) 


ಅಧೀನ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ (ಕಾನೂನು ಕೋಶ) - 
ಶ್ರೀ ಎಚ್. ಶೇಖರಪ್ಪ , ಇವರ ಸ್ಥಾನದಲ್ಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿಆಸುಇ (ಸೇವೆಗಳು -3), ವರ್ಗಾವಣೆ ಆದೇಶದಲ್ಲಿರುವ 
ಶ್ರೀ ಎಂ . ವೆಂಕಟೇಶಮೂರ್ತಿ, ಇವರ ವರ್ಗಾವಣೆ ಆದೇಶವನ್ನು ರದ್ದುಗೊಳಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ) ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಪಿ . ಆರ್ . 867 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 53 ಆಸೇ 2010, ಬೆಂಗಳೂರು, ದಿನಾಂಕ : 21ನೇ ಜೂನ್, 2010 
ಶ್ರೀ ಮಲ್ಲೇಶಯ್ಯ , ಕೆ. ಎ .ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ , ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ , ಹೇಮಾವತಿ 
ಜಲಾಶಯ ಯೋಜನೆ, ತುಮಕೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ದಿನಾಂಕ : 23- 04- 2010ರ ಸರ್ಕಾರದ ಆದೇಶ ಸಂಖ್ಯೆ : ಕಂಇ 40 ಭೂಸ್ವಾಭೆ 2010ರಲ್ಲಿ 
ಹೊಸದಾಗಿ ಸೃಜಿಸಿರುವ ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ( NHAI), ಕುಣಿಗಲ್ 
ಹುದ್ದೆಗೆ ನೇಮಿಸಿದೆ ಹಾಗೂ ಮುಂದಿನ ಆದೇಶದವರೆಗೆ ಹಾಲಿ ಕಾರ್ಯವಹಿಸುತ್ತಿರುವ ವಿಶೇಷ ಭೂಸ್ವಾಧೀನಾಧಿಕಾರಿ , 
ಹೇಮಾವತಿ ಜಲಾಶಯ ಯೋಜನೆ, ತುಮಕೂರು ಹುದ್ದೆಗೆ ಕ. ನಾ . ಸೇ . ನಿಯಮ 68ರನ್ವಯ ಅಧಿಕ ಪ್ರಭಾರದಲ್ಲಿರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಎಚ್ . ಆರ್ . ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 868 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2) 


೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೫, ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 322 ಸಅಸೇ 2010 , ಬೆಂಗಳೂರು, ದಿನಾಂಕ: 19ನೇ ಜೂನ್, 2010 

ಅಧಿಸೂಚನೆ ಸಂಖ್ಯೆ : “ ಸಇ 205 ಎಸಸೇ 2010 ”, ದಿನಾಂಕ 11 - 06 - 2010 ರಲ್ಲಿ ಶ್ರೀ . ಆರ್. ಎಸ್.ನೂಲಿ, 
ಸಹಕಾರ ಸಂಘಗಳ ಅಪರ ನಿಬಂಧಕರು, ಇವರನ್ನು ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿ , ಸಹಕಾರ ಇಲಾಖೆ- ಶ್ರೀ .ಆರ್. ಎಸ್. ಹುಚ್ಚಾಚಾರಿ , ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ . ಆರ್ .ಎಸ್ .ನೂಲಿ, ಸಹಕಾರ ಸಂಘಗಳ ಅಪರ 
ನಿಬಂಧಕರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ - ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಚ್ . ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 869 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 185 SFP 2009, Bangalore, Dated 22nd June, 2010 
On completion of the approved tenure of his inter- state deputation to Karnataka , 
Sri G .C . Hosur , IFS ., (HP - 96 ), stands relieved of his duties as Deputy Conservator of Forests , Belgaum 
Division , Belgaum with effect from the afternoon of 19th June 2010 . 

Further, on his request Sri. G . C . Hosur is granted earned leave from 21- 06 - 2010 to 18 - 08 -2010 
with permission to prefix generalholiday on 20 .6 .2010 (Sunday ). On expiry of the leave granted , he shall 
report to his parent cadre viz ., the Government ofHimachal Pradesh . 

By Order and in the name of the Governor of Karnataka. 

ASHOK . P .ATRE , 
P . R . 870 

Under Secretary to Government, 

DPAR (Services- 4 ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಒಣ 89 ಪೊಪೆಸೆ 2010, ಬೆಂಗಳೂರು, ದಿನಾಂಕ: 19ನೇ ಜೂನ್, 2010 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲೋಣ 258 ಸೇಸಎ 2010 , ದಿನಾಂಕ: 15 - 6 - 2010ರಲ್ಲಿ ಲೋಕೋಪಯೋಗಿ 
ಇಲಾಖೆಯ ಶ್ರೀ ಮುನವರ್ ಅಹಮದ್ ಘೋರಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇವರನ್ನು ಕರ್ನಾಟಕ ರಾಜ್ಯ 
ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 871 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 259 ಸಅಸೇ 2010, ಬೆಂಗಳೂರು, ದಿನಾಂಕ: 23ನೇ ಜೂನ್, 2010 

ಶ್ರೀ ಹೆಚ್ . ಹೆಚ್. ಸೇರ್, ಸರ್ಕಾರದ ಅಪರ ಕಾರ್ಯದರ್ಶಿ , ಯುವಜನ ಸೇವೆ ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ ಇವರನ್ನು ಅಪರ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಶ್ರೀ ವೈ . ಸಿ . ಶಿವಕುಮಾರ್ , ಉಪ 
ನಿವಾಸಿ ಆಯುಕ್ತರು, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಶ್ರೀ ವೈ . ಸಿ . ಶಿವಕುಮಾರ್, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು , ನಿಯೋಜನೆ ಮೇಲೆ ಉಪ ನಿವಾಸಿ ಆಯುಕ್ತರು , 
ಕರ್ನಾಟಕ ಭವನ, ನವದೆಹಲಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಆರ್ಥಿಕ ಇಲಾಖೆಗೆ 
ಹಿಂದಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 872 

ಸಿ . ಆ. ಸು ಇಲಾಖೆ (ಸೇವೆಗಳು - 3) 


